ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
2 ಸದಸ್ಯರಹೆಸರು 


3 ಉತ್ತರಿಸುವ ದಿನಾಂಕ 
4 ಉತ್ತರಿಸುವವರು 


4 
Ki 


451 4 

ಶ್ರೀಮತಿ ಭಾರತಿ ಶಟ್ಟಿ ' 
(ನಾಮ ನಿರ್ದೇಶನ ಹೊಂದಿದವರು) 
18-02-2022 ” 


ಮಾನ್ಯ ರೇಷ್ಠ್ಲೆ ಹಾಗೂ ಯವ ಸಬಲೀಕರಣ: ಮತ್ತು 
ಕ್ರೀಡಾ ಸಚಿವರು '{ 


ಶೋಷಣೆಗಳಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; (ಬಂದಿದ್ದಲ್ಲಿ, 
ಶಿವರ ಒದಗಿಸುವುದು) 


|ನಿಂದಿಸಿರುವ ವಿಡಿಯೋ 


[= ಇಂತಹ ಅನ್ಯಾಯ - ಶೋಷಣೆಗಳನ್ನು 
ತಡೆಗಟ್ಟಿಲು ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು; 


| ಪ್ರಶ್ನೆಗಳು ರ್‌ ಇಾತರಗಘು 1 |] 
ಅ |ರೇಷ್ಠ : ಗೂಡಿನ ಮಾರುಕಟ್ಟೆಯಲ್ಲಿ ರಷ್ಟ ಗೂಡಿನ ಮಾರುಕಟ್ಟೆಯಲ್ಲಿ ರೈತರಿಗೆ ಅನ್ಯಾಯ- 
ರೈತರಿಗೆ ಅನ್ಯಾಯ- ಶೋಷಣೆಗಳಾಗುತ್ತಿರುವುದು ಸರ್ಕಾರದ ಗಮಸಕ್ಕೆ 


ಬಂದಿರುತ್ತದೆ. 

ದಿನಾಂಕ 12-01-2022 ರಂದು ರಾಮನಗರ ರೇಷ್ಮೆ ಗೂಡಿನ 
ಮಾರುಕಟ್ಟೆಯಲ್ಲಿ ಗೂಡಿನ ವಹಿವಾಟಿಗೆ ಬಂದಿದ್ದ ಶ್ರೀ 
ನಿರೂಪಾಕ್ಷಪ್ಪ, ಹಾವೇರಿ ಜಿಲ್ಲೆ ರವರು ಮಾರಾಟಕ್ಕೆ ತಂದಿದ್ದ 
ದ್ವಿತಳಿ ರೇಷ್ಮೆ ಗೂಡನ್ನು ಒಂದು ಜಾಲರಿಯಿಂದ ಮತ್ತೊಂದು 
ಜಾಲರಿಗೆ' ವರ್ಗಾಯಿಸುವುದರಿಂದ ಗೂಡಿನ ಗುಣಮಟ್ಟ 
ಕಳಪೆಯಾಗುವುದಾಗಿ ಸದರಿ ರೇಷ್ಮೆ ಬೆಳೆಗಾರರು ಆಕ್ಲೇಪಿಸಿದಾಗ 
ಹರಾಜಿನಲ್ಲಿ" ಸದರಿ ಗೂಡನ್ನು ಖರೀದಿಸಿದ ಶ್ರೀ.ಮುನೀರ್‌ 
ಅಹಮದ್‌ ಬಿನ್‌ ಗಫಾರ್‌ ಎ೦ಬ ರೀಲರ್‌ ಮತ್ತು ಆತನ 
ಸಹಚರರು ಬೆಳೆಗಾರನ ಮೇಲೆ ಅವಾಚ್ಯ: ಶಬ್ಧಗಳಿಂದ 
ಸಾಮಾಜಿಕ ಜಾಲತಾಣಗಳಲ್ಲಿ 
ಬಿತ್ತರವಾಗಿರುತ್ತದೆ. ಶ್ರೀ ವಿರೂಪಾಕ್ಷಪ್ಟ, ಹಾವೇರಿ ಜಿಲ್ಲೆ ರವರ 
ಮೇಲೆ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೋಲೀಸ್‌ 
ಮೊಕದ್ದಮೆ ದಾಖಲಿಸಲಾಗಿದೆ. 


ಪ್ರಸ್ತುತ ರಾಮನಗರ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ರೇಷ್ಟೆ 
ಬೆಳೆಗಾರರು ಮತ್ತು ನೂಲು ಬಿಚ್ಚಾಣಿಕಾದಾರರ ಸಮನ್ನಯ 
ನಡಸಿ ಸೌಹರ್ದದಿಂದ ವಹಿವಾಟು ನಡೆಸಲು ಭಾಗೀದಾರರಿಗೆ 
ತಿಳಿಸಿದೆ ಹಾಗೂ ಇಂತಹ ಸಮನ್ನಯ ಸಭೆಗಳನ್ನು ಕಾಲಕಾಲಕ್ಕೆ 
ನಡೆಸಲು ಮಾರುಕಟ್ಟೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. 

ರೈತರ ಮೇಲೆ ದೌರ್ಜನ್ಯ ಎಸಗಿರುವ ರೀಲರ್‌ ಮೇಲೆ 
ರಾಮನಗರದ ಐಜೂರು ಪೋಲಿಸ್‌ ಠಾಣೆಯಲ್ಲಿ ಎಫ್‌.ಐ.ಆರ್‌. 
ದಾಖಲಾಗಿದೆ. ರೇಷ್ಠ ಗೂಡಿನ ವಹಿವಾಟಿನ ಸಮಯದಲ್ಲಿ 
ಪೋಲಿಸ್‌ ಇಲಾಟೆಯಿಂದ ಪಹರೆ ವ್ಯವಸ್ಥೆ ಮಾಡಳಣಾಗಿದೆ. 
ರೈತರ ಮೇಲೆ ದೌರ್ಜನ್ಯವೆಸಗಿಸಿದ ರೀಲರ್‌ನ್ನು ಹರಾಜಿನಲ್ಲಿ 
ಭಾಗವಹಿಸದಂತೆ ನಿರ್ಬಂಧಿಸಲಾಗಿದ್ದು, ಅವರ ಲೈಸನ್ಸ್‌ 
ರದ್ದುಗೊಳಿಸಲು ಕ್ರಮವಹಿಸಲಾಗಿದೆ. 

ಇಂತಹ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಲು 
ಸಂಬಂಧಿಸಿದ ಅಧಿಕಾರಿ! ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ 
ಸೂಚನೆಗಳನ್ನು ನೀಡಿದೆ. ರೇಷ್ಠ ಗೂಡಿನ ಮಾರುಕಟ್ಟೆಗಳಲ್ಲಿ 
ಅನ್ಯಾಯ - ಶೋಷಣೆಗಳು ನಡೆಯದಂತೆ ಸಿಸಿಟಿವಿಗಳನ್ನು: 


ಅಳಪಡಿಸಿ ನಿಗಾವಹಿಸಲಾಗುತ್ತಿದೆ. 


ಚ 


ಇ [ರಾರ ಸ್ಥಾಪಿಸಲು 


ಉದೆ ೇಶಿಸಿರುವ 


ಮಾರುಕಟ್ಟೆಗಳಲ್ಲಿ ಇಂತಹ ಅನ್ಯಾಯ 


ಶೋಹಷಣ್‌ ಪಡೆಗಟ್ಟಿಲು 
' ಮಗಳೇನು ? 


ರೂಪಿಸಿರುವ 


ಉಸಿರು 


ಗೂಡಿನ ಮಾರುಕಟ್ಟೆಗಳಲ್ಲಿ ಗೂಡು ವಹಿವಾಟಿನ 
ರೈತರಿಗೆ ಅನ್ಯಾಯ ಶೋಷಣೆಗಳನ್ನು 
ಅಗತ್ತಪಾದ ಕ್ರಮಗಳನ್ನು ಸರ್ಕಾರ 


ತೈಲ 


ರೇಷ್ಮೆ 
ಅನುಗುಣವಾಗಿ 
ತಡೆಗಟ್ಟ ಲು ಎಲ್ಲಾ 
ಕಾಲಕಾಲಕ್ಕೆ ತೆಗೆದುಕೊಳ್ಳು, ತಿದೆ. 

«© ಮಾರುಕಟ್ಟೆಗಳಲ್ಲಿ CcTV ಅಳವಡಿಸಲಾಗಿದೆ. ' 


'* ರಾಜ್ಯದಲ್ಲಿ ಅತಿ ಹೆಚ್ಚು ರೇಷ್ಮೆ ಗೂಡು ವಹಿವಾಟಾಗುವ 
ರಾಮನಗರ ಮತ್ತು .ಶಿಡ್ಗಘಟ್ಟ ಮಾರುಕಟ್ಟೆಗಳಲ್ಲಿ 
ದಿಸನಿತ್ಯ ಪೋಲೀಸ್‌ ಪಹರೆ ಹಾಕಲು ಸಂಬಂಧಿಸಿದ 


ಪೋಲೀಸ್‌ ವರಿಷ್ಠಾಧಿಕಾರಿಗಳಿಗೆ ಸೂಚಿಸಿದೆ ಹಾಗೂ ಈ 
ಸ್ಥಳಗಳಲ್ಲಿ ಹೊರದಠಾಣೆ ಸ್ಮಾಪಿಸಲು ಕೋರಲಾಗಿದೆ. 
ಲ 

'*  yಮಾರುಕಟ್ಟೆಗಳಲ್ಲಿ ಖಾಸಗಿ ಭದ್ರತಾ ಸಿಬಂದಿಗೆ 
ಬದಲಾಗಿ ಗೃಹರಕ್ಷಕರನ್ನು , ನೇಮಿಸಿಕೊಳ್ಳಲು 
ಕಮವಹಿಸಲಾಗಿದೆ. . 

.} 

*° ರೇಷ್ಮೆ ಗೂಡು ' ಬಹಿರಂಗ ಹರಾಜು ಬದಲು 
ಪಾರದರ್ಶಕತೆಯನ್ನು ತರಲು ಮತ್ತು ರೇಷ್ಮೆ 
ಬೆಳೆಗಾರರಿಗೆ ಸ್ಪರ್ಧಾತ್ಮಕ ಧಾರಣೆಗಾಗಿ 12: 
ಮಾರುಕಟ್ಟೆಗಳಲ್ಲಿ ಇ-ಹರಾಜು ವಿಧಾನವನ್ನು 
ಅಳವಡಿಸಲಾಗಿದೆ. 

-« ತೂಕದಲ್ಲಿ ಪಾರದರ್ಶಕತೆಯನ್ನು ತರಲು ಇ-ಹರಾಜು . 
ವ್ಯವಸ್ಥೆಗೆ ತೂಕದ ಯಂತ್ರಗಳನ್ನು 
ಅನುಸಂಧಾನಗೊಳಿಸಲಾಗಿದೆ. 


* ರೇಷ್ಮೆ ಬೆಳೆಗಾರರಿಗೆ ಗೂಡಿನ ಮೌಲ್ಯವನ್ನು ಅವರ 
ಬ್ಯಾಂಕ್‌ ಖಾತೆಗೆ ವರ್ಗಾವಣೆ ಮಾಡಲು ಇ-ಹಣ 
ಪಾವತಿಯನ್ನು ರ್ರಿ BANK ಸಹಯೋಗದಲ್ಲಿ 
ಕ್ರಮವಹಿಸಲಾಗುತ್ತಿದ್ದ, ಈಗಾಗಲೇ ಶಿಡ್ಲಘಟ್ಟ, 
ವಿಜಯಪುರ, ಕೋಲಾರ ಮಾರುಕಟ್ಟೆಗಳಲ್ಲಿ ಇ-ಹಣ 


ಪಾವತಿಯನ್ನು ಜಾರಿಗೊಳಿಸಲಾಗಿದೆ. ಕೊಳ್ಳೇಗಾಲ, 
ಕನಕಪುರ, ಚನ್ನಪಟ್ಟಣ, ಮೈಸೂರು, ಚಿಕ್ಕಬಳ್ಳಾಪುರ 
ಮಾರುಕಟ್ಟೆಗಳಲ್ಲಿ ಭಾಗಶಃ ಇ-ಹಣ ಪಾವತಿ 
ಮಾಡಲಾಗುತ್ತಿದ್ದು, ಉಳಿದ ಮಾರುಕಟ್ಟೆಗಳಲ್ಲಿ 
ಶೀಘ್ರದಲ್ಲೆ ಇ-ಹಣ ಪಾವತಿಯನ್ನು 
ಅನುಷ್ಠಾನಗೊಳಿಸಲಾಗುವುದು. 


'ಸಂಖ್ಯೆ:ರೇಷ್ಠೆ 22 ರೇಕ್ಯವಿ 2022 


a} 


(ಡಾ. ನಾರೋಯಣ ಗೌಡ) 
ರೇಷ್ಮೆ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


